ಕರ್ನಾಟಕ ವಿಧಾನ ಪರಿಷತ್‌ 
0. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 406. 


02. ಮಾನ್ಯ ವ ಪರಿಷತ್‌ ಸದಸ್ಯರ ಶ್ರೀ. ಎಂ.ಪಿ.ಸುನಿಲ್‌ ಸುಬ್ರಮಣಿ 


“« 


ಹೆಸರು (ಹೋಯ ಸಂಸ್ಥೆಗಳ ಕ್ಷೇತ್ರ 
03. ಉತ್ತರಿಸುವ ದಿನಾಂಕ : 04-02-2021 
04. ಉತ್ತರಿಸುವ ಸಚಿವರು. :  ಮಾನ್ಯಗೃಹ ಸಚಿವರು." 


Hr 


ಸಮಿತಿಯು ತನಿಖಾಧಿಕಾರಿಗಳ ನ್ಯೂನತೆ ನಖ 


ಆಡ್‌ ಹೆಚ್‌ಡಿ 28 ಸಡಬ್ಸಾಪ pI 
ದಿನಾಂಕ:20.10.2014' ರನ್ವಯ 5 ಕಂಡಂತೆ ಖುಲಾಸೆ ದ್ರಕರಣಗಳ 


Recs $ ನಿರ್ಲಕ್ಷ್ಯ ತೆಯಿಂದ ಪರಾಮರ್ಶೆ ಸಮಿತಿಗಳನ್ನು ರಚಿಸಲಾಗಿದೆ. 
¥ ro ಪ್ರಕರಣಗಳ ಬಗ್ಗ ವರದಿ] 1) ರಾಜ್ಯ ಮಟ್ಟದ ಖುಲಾಸೆ ಪ್ರಕರಣಗಳ ಪರಾಮರ್ಶೆ ಸಮಿತಿ. 
RRR 2) ವಲಯ/ನಗರ ಮಟ್ಟದ ಖುಲಾಸೆ ಪ್ರಕರಣಗಳ ಪರಾಮರ್ಶೆ 
ಸಮಿತಿ. 


3) ಜಿಲ್ಲಾ ಮಟ್ಟದ ಖುಲಾಸೆ ಪ್ರಕರಣಗಳ ಪರಾಮರ್ಶೆ ಸಮಿತಿ. 

ವಲಯ/ನಗರ/ಜಿಲ್ಲಾ ಮಟ್ಟದ, ಖುಲಾಸೆ ಪ್ರಕರಣಗಳ ಪರಾಮರ್ಶೆ 
ಸಮಿತಿಗಳು . ನಿಗಧಿತವಾಗಿ ಖುಲಾಸೆ ಪ್ರಕರಣಗಳನ್ನು ಪರಾಮರ್ಶಿಸಲು 
ಕೈಗೊಳ್ಳುವ ಸಭೆಗಳ ವರದಿಗಳನ್ನು ತ್ರೈಮಾಸಿಕವಾಗಿ ಕೈಗೊಳ್ಳಲಾಗುವ 
ರಾಜ್ಯ ಮಟ್ಟದ ಖುಲಾಸೆ ಪ್ರಕರಣಗಳ ಪರಾಮರ್ಶೆ ಸಮಿತಿಯಲ್ಲಿ 
ಪರಿಶೀಲಿಸಿ, ಅಗತ್ಯ ನಿರ್ದೇಶನ ಹಾಗೂ ಹಿಂಬಾಲಿಕಾ ಕ್ರಮ 
ಕೈಗೊಳ್ಳಲಾಗುತಿದೆ. 
ಆ 'Tಖಿಲಾಸೆಗೊಂಡ ನರತರ ನಷ್ಟ ತಾಗ್ಗ್‌ಗ 7 ನವ್ಯವನಹಾಸಗರ ಪಣ್ಣದ ಪಾಠಾ ಪ್ರಕರಣಗಳ `ಪರಾಮರ್ಕ 
ವರದಿ ನೀಡಬೇಕು; (ಕಾಲ ಮಿತಿಯ ವಿವರ | ಸಮಿತಿಗಳ ಸಭೆಯನ್ನು ತ್ರೆ ತ್ರೈಮಾಸಿಕವಾಗಿ: ಹಾಗೂ ಜಿಲ್ಲಾ ಮಟ್ಟದ ಖುಲಾಸೆ 
ನೀಡುವುದು) ಖುಲಾಸೆ ಸಮಿತಿ ವರದಿ ನೀಡಿದ | ಪ್ರಕರಣಗಳ ಪರಾಮಶೆ? ಸಮಿತಿಗಳ ಸಭೆಯನ್ನು "ಮಾಸಿಕವಾಗಿ 
ನಂತರ ಎಷ್ಟು ಅವಧಿಯಲ್ಲಿ ಶಿಸ್ತು ಕ್ರಮಕ್ಕೆ ಕೈಗೊಳ್ಳಲಾಗುತ್ತಿದ್ದು ಸದರಿ ಅವಧಿಯಲ್ಲಿ ಘಟಕಗಳ ವ್ಯಾಪ್ತಿಗೊಳಪಡುವ 
ಆದೇಶಿಸಲಾಗುತ್ತದೆ;. (ಕಾಲಮಿತಿಯ ವಿವರ | ಪ್ರಕರಣಗಳಿಗೆ ಸಂಬಂಧಿಸಿದಂತೆ ವಿವಿಧ ನ್ಯಾಯಗಳು ಹೊರಡಿಸಿರುವ 
ನೀಡುವುದು) ' ಖುಲಾಸೆ ಆದೇಶಗಳನ್ನು ಪರಿಶೀಲಿಸಲಾಗುತ್ತಿದೆ. 
ಇಳದ `ಮೂರು`ವರ್ಷಗಳಲ್ಸ' ಈ 'ಮುಲಾಸೆ] : ಖುಲಾಸೆಗೊಂಡ ಪ್ರಕರಣಗಳನ್ನು ಪರಿಶೀಲಿಸಿ, ತನಿಖಾಧಿಕಾರಿ 
ಸಮಿತಿಯ ವರದಿಯನ್ವಯ ' "ತೆಗೆದುಕೊಂಡ | ಲೋಪಗಳಿಗೆ ಸಂಬಂಧಿಸಿದಂತೆ ಪೊಲೀಸ್‌ ಅಧಿಕಾರಿ/ಸಿಬ್ಬಂದಿಗಳ 
ಶಿಸ್ತು ಕ್ರಮಗಳೇನು? . ವಿರುದ್ಧ ಕರ್ನಾಟಕ ರಾಜ್ಯ ಪೊಲೀಸ್‌(ಶಿಸ್ತು ನಡವಳಿ) 1965 ಮತ್ತು 
(ವಿವರಗಳನ್ನು ನೀಡುವುದು). ಅದರ ತಿದ್ದುಪಡಿ 1989 ರನ್ನ್ವಯ ಕ್ರಮ ಕೈಗೊಳ್ಳಲಾಗುತ್ತಿದೆ ಹಾಗೂ 
ಅಭಿಯೋಜಕರ ಲೋಪಗಳಿಗೆ ಸಂಬಂಧಿಸಿದಂತೆ ಸೂಕ್ತ ಕ್ರಮವನ್ನು 
ನಿರ್ದೇಶಕರು, ಅಭಿಯೋಜನೆ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ರವರ 
ಹಂತದಲ್ಲಿ ಕೈಗೊಳ್ಳಲಾಗುತ್ತಿದೆ. ' 


ಸಂಖ್ಯೆ ಹೆಚ್‌ಡಿ 02ಪಿಸಿಕ್ಕೂ 2021 ತಿ 
(ಬಸವರಾಜ 'ಚೊಮ್ಮಾಯಿ) 
ಗೃಹ' ಸಚಿವರು 


